ಇತಿಹಾಸವನ್ನು ಏಕೆ ಓದಬೇಕು? 
(1998) 


ಪೀಟರ್‌ ಸ್ಪರ್ನ್ವಸ್‌ 


ಜನರು ವರ್ತಮಾನದಲ್ಲಿ ಬದುಕುತ್ತಾರೆ. ಭವಿಷ್ಯವನ್ನು ಕುರಿತು 
ಚಿಂತಿಸುತ್ತಾರೆ ಮತ್ತು ಯೋಜಿಸುತ್ತಾರೆ. ಆದಾಗ್ಯೂ ಇತಿಹಾಸ ಎಂಬುದು 
ಗತಕಾಲದ ಅಧ್ಯಯನ. ವರ್ತಮಾನದ ಬದುಕಿನ ಒತ್ತಡಗಳ ಜೊತೆಗೆ 
ಮುಂದೇನು ಎಂಬುದರ ವಿರೀಕ್ಷೆಯಲ್ಲಿರುವಾಗ ಆಗಿಹೋದುದರ ಕುರಿತು 
ಕಳಕಳಿ ಏಕೆ ಬೇಕು? ಅಪೇಕ್ಷಣೀಯ ಹಾಗೂ ಉಪಲಬೃವಿರುವ ಜ್ಞಾನದ ಎಲ್ಲ 
ಶಾಖೆಗಳ ಮಧ್ಯೆ ಕನಿಷ್ಠ ಸ್ವಲ್ಪ ಇತಿಹಾಸವನ್ನು ಅಧ್ಯಯನ ಮಾಡುವುದರ 
ಮೇಲೆ - ಬಹಳಷ್ಟು ಅಮೆರಿಕಾದ ಶೈಕ್ಷಣಿಕ ಕಾರ್ಯಕ್ರಮಗಳಂತೆ - 
ಒತ್ತಾಯವೇಕ? ಅಲ್ಲದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚು 
ಇತಿಹಾಸದ ಅಧ್ಯಯನವನ್ನು ಮಾಡಲು ಒತ್ತಾಯಿಸುವುದು ಏಕ? 


ಯಾವುದೇ ವಿಷಯದ ಅಧ್ಯಯನ ಸಮರ್ಥನೆಯುತ (justification) 
ವಾಗಿರಬೇಕು: ಅದನ್ನು ಏಕ ಅಧ್ಯಯನ ಮಾಡಬೇಕು ಎಂಬುದಕ್ಕ ಅದರ 
ಪ್ರವರ್ತಕರು ವಿವರಣೆಗಳನ್ನು ನೀಡಬೇಕು. ಬಹಳಮಟ್ಟಿಗೆ ಸ್ವೀಕೃತವಾದ ಜ್ಞಾನ 
ಶಿಸ್ತುಗಳು - ಖಂಡಿತವಾಗಿಯೂ ಇತಿಹಾಸ ಅವುಗಳಲ್ಲಿ ಒಂದು - 
ಒಳಗೊಂಡಿರುವ ವಿಷಯ ಮಾಹಿತಿ ಮತ್ತು ಅದರ ಆಲೋಚನಾ 
ವಿಧಾನಗಳನ್ನು ಇಷ್ಟಪಡುವ ಕಾರಣಕ್ಕಾಗಿ ಅದು ಕೆಲವರನ್ನು ಆಕರ್ಷಿಸುತ್ತದೆ. 
ಆದರೆ ಇತಿಹಾಸದ ವಿಷಯಕ ಸ್ವಯಂಪ್ರೇರಿತವಾಗಿ ಆಕರ್ಷಿತರಾಗದ ಮತ್ತು 
ಅದರ ಬಗ್ಗೆ ತಲೆಕಡಿಸಿಕೂಳ್ಳಲು ಬಯಸದಿರುವವರಿಗೆ ಅದನ್ನು ಓದುವ 
ಹಿಂದಿರುವ ಉದ್ದೇಶವೇನು ಎಂದು ತಿಳಿಯುವುದರ ಅಗತ್ಯವಿದೆ. 


ಈ ಇತಿಹಾಸಜ್ಞರು ಹೃದಯವನ್ನು ಕಸಿ ಮಾಡುವುದಿಲ್ಲ ಅಥವಾ 
ಹೆದ್ದಾರಿಯ ವಿನ್ಯಾಸ ಯೋಜನೆಯನ್ನು ಅವರು ಸುಧಾರಿಸುವುದಿಲ್ಲ, ಅಥವಾ 
ಅಪರಾಧಿಗಳನ್ನು ಬಂಧಿಸುವುದಿಲ್ಲ. ಶಿಕ್ಷಣವು ಹೆಚ್ಚು ಪ್ರಯೋಜನಕಾರಿಯಾದ 
ಉದ್ದೇಶಗಳನ್ನು ಸಾಧಿಸಬೇಕು ಎಂದು ಸರಿಯಾಗಿಯೇ ಅಪೇಕ್ಲಿಸುವ 
ಸಮಾಜದಲ್ಲಿ ಇಂಜಿನಿಯರಿಂಗ್‌ ಮತ್ತು ವೈದ್ಯಕೀಯಕ್ಕಿಂತ ಇತಿಹಾಸದ 
ಕಾರ್ಯಗಳನ್ನು ವಿವರಿಸುವುದು ಹೆಚ್ಚು. ಕಷ್ಟಕರವಾದೀತು. ಬಿಜವಾಗಿ 
ಇತಿಹಾಸವು ಹೆಚ್ಚು ಉಪಯುಕವಾದುದು, ಅನಬಿವಾರ್ಯವಾದುದು, ಆದರೆ 
ಇತಿಹಾಸದ ಅಧ್ಯಯನದಿಂದ ಉಪಲಬ್ನವಾಗುವ ಪ್ರಯೋಜನಗಳು ಹೆಚ್ಚು 
ಸ್ಪಷ್ಟವಾಗಿರುವಂತಹುದಲ್ಲ, ಕೆಲವೊಮ್ಮೆ ಇತರ ಜ್ಞಾನಶಿಸ್ತುಗಳಂತೆ 
ತಕ್ಷಣದಲ್ಲಿ ಕಾಣುವಂತಹುದೂ ಅಲ್ಲ. 


ಹಿಂದಿನ ಕಾಲದಲ್ಲಿ ಇತಿಹಾಸದ ಅಧ್ಯಯನವನ್ನು ಅನೇಕ 
ಕಾರಣಗಳಿಂದ ಸಮಧರ್ಥಿಸಿಕೂಳ್ಳಲಾಗುತ್ತಿತ್ತು. ಇಂದು ಅವು ಸ್ಟೀಕೃತಮಲ್ಲ. 
ಉದಾಹರಣೆಗೆ ಕೆಲವು ಐತಿಹಾಸಿಕ ಸಂಗತಿಗಳ ಅರಿವು ವಿದ್ಯಾವಂತರನ್ನು 
ಅಶಿಕ್ಟಿತರಿಂದ ಪ್ರತ್ಯೇಕಿಸಲು ಸಹಾಯ ಮಾಡಿದೆ ಎಂಬ ಹಿಂದಿನ ನಾಯಕರುಗಳ 
ನಂಬಿಕೆಯೇ ಇಂದಿನ ಶಿಕ್ಷಣದಲ್ಲಿ ಇತಿಹಾಸಕ್ಕೆ ಸ್ಥ್ಮಾನವಿರಲು ಒಂದು ಕಾರಣ. 
ನಾರ್ಮನ್‌ ಇಂಗ್ಲೆಂಡನ್ನು ವಶಪಡಿಸಿ ಜಯಗಳಿಸಿದ ಇಸವಿಯನ್ನೋ (1066) 
ಅಥವಾ ಹೆಚ್ಚು ಕಡಿಮೆ ಡಾರ್ನಿನ್‌ (Daw) ನ ಕಾಲದಲ್ಲೇ ವಿಕಾಸದ 
ಸಿದ್ಧಾಂತವನ್ನು ಮುಂದಿಟ್ಟಿವನು ಯಾರು (Wallac (ವಾಲೆಸ್‌) ಎಂಬುದನ್ನ್ಲ್ನೋ 
ನೆನಪಿನಂಗಳದಿಂದ ತೆರೆದಿಡಬಲ್ಲವ ಉನ್ನತ ವ್ಯಕ್ತಿ - 'ಲಾ ಸ್ಮ್ಕೂಲ್‌'ಗೆ ಉತ್ತಮ 
ವಿದ್ಯಾರ್ಥಿ ಎಂದೋ ಇಲ್ಲವೇ ಉದ್ಯೋಗದಲ್ಲಿ ಬಡಿಗೆ ಅರ್ಹನೆಂದೋ 
ಪರಿಗಣಿಸಲಾಗುತ್ತಿತ್ತು. ಚೈನಾದಿಂದ ಸಂಯುಕ್ತ ಸಂಸ್ಥಾನಗಳವರೆಗೆ, ಹಲವಾರು 
ಸಮಾಜಗಳಲ್ಲಿ, ಐತಿಹಾಸಿಕ ಸಂಗತಿಗಳ ಅರಿವನ್ನೇ ಪರೀಕ್ಷೆಯ ಸಾಧನವಾಗಿ 
ಬಳಸಿರುವುದುಂಟಿ. ಈ ಅಬ್ಯಾಸ ಸ್ವಲ್ಪಮಟ್ಟಿಗೆ ಇಂದಿಗೂ ಇದೆ. 
ದುರದೃಷ್ಟವಶಾತ್‌, ಇದು ಅರ್ಥವಿಲ್ಲದ ಕಂಠಪಾಠವನ್ನು ಉತ್ತೇಜಿಸುತ್ತದೆ. ಇದು 
ನಿಜವಾದರೂ ಈ ಜ್ಞಾನಶಿಸ್ಲಿಗೆ ಸಂಬಂಧಿಸಿದ ಅಷ್ಟೇನೂ ಆಕರ್ಷಕವಾದ 
ಅಂಶವಲ್ಲ. ಇತಿಹಾಸವನ್ನು ಓದಬೇಕು ಏಕಂದರೆ ಇದು ವ್ಯಕ್ತಿಗಳಿಗೆ ಮತ್ತು 
ಸಮಾಜಗಳಿಗೆ ಅವಶ್ಯಕ; ಮತ್ತು ಇದು ಸೌಂದರ್ಯದ ಬೀಡು ಸಹ. ಇತಿಹಾಸದ 
ನಿಜವಾದ ಕಾರ್ಯಗಳನ್ನು ಚರ್ಚಿಸಬಹುದಾದ ವಿವಿಧ ಮಾರ್ಗಗಳಿವೆ - 
ಏಕೆಂದರೆ ಐತಿಹಾಸಿಕ ಪ್ರತಿಭೆಯಲ್ಲಿ ವೈವಿಧ್ಯತೆ ಇದೆ ಮತ್ತು ಐತಿಹಾಸಿಕ 
ಅರ್ಥಗಳನ್ನು ತಲುಪಲು ವಿಬಿನ್ನ ಮಾರ್ಗಗಳಿವೆ. ಆದಾಗ್ಯೂ, ಇತಿಹಾಸದ 
ಪ್ರಯೋಜನವನ್ನು ಕುರಿತ ಎಲ್ಲ ವ್ಯಾಖ್ಯೆಗಳೂ ಎರಡು ಮೂಲಭೂತ 
ಅಂಶಗಳನ್ನು ಆಧರಿಸಿದೆ. 


ಇತಿಹಾಸವು ಜನರನ್ನು ಮತ್ತು ಸಮಾಜಗಳನ್ನು ಅರ್ಥಮಾಡಿಕೊಳ್ಳಲು 
ಸಹಾಯಮಾಡುತ್ತದೆ 


ಮೊದಲಿಗೆ, ಇತಿಹಾಸವು, ವ್ಯಕ್ತಿಗಳು ಮತ್ತು ಸಮಾಜ ಹೇಗೆ ವರ್ತಿಸುತದೆ 
ಎಂದು ತಿಳಿಸುವ ಒಂದು ಮಾಹಿತಿಯ ಭಂಡಾರವೇ ಹೌದು. ಬಹಳಷ್ಟು ಜ್ಞಾನ 
ಶಿಸ್ತುಗಳು ಈ ದಿಶೆಯಲ್ಲಿ ಪ್ರಯತ್ನಗಳನ್ನು ಮಾಡಿದರೂ, ಇತಿಹಾಸವಿಲ್ಲದೆ ವ್ಯಕ್ತಿ 
ಮತ್ತು ಸಮಾಜದ ವರ್ತನೆಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಕಷ್ಟ. 
ಕೇವಲ ಪ್ರಸುತ ದತ್ತಾಂಶಗಳ ಮೇಲೆ ಸಂಪೂರ್ಣವಾದ ಅವಲಂಬನೆಯು ನಮ್ಮ 
ಪ್ರಯತ್ನಗಳನ್ನು ಅನಾವಶ್ಯಕವಾಗಿ ದಮರ್ಬಲಗೊಳಿಸುತ್ತವೆ. ದೇಶ 
ಶಾಂತಿಯಿಂದಿರುವಾಗ ಐತಿಹಾಸಿಕ ಮಾಹಿತಿಗಳನ್ನು ಬಳಸದೆ, ಯುದ್ದವನ್ನು 
ಕುರಿತು ವಿಮರ್ಶಿಸುವುದಾದರೂ ಹೇಗೆ? ಗತಕಾಲದ ಅನುಭವಗಳನ್ನು ಕುರಿತ 


ನಮ್ಮ ಅರಿವನ್ನು ಬಳಸದೆ ಅಸಾಧಾರಣ ಪ್ರತಿಭೆಯನ್ನು, ತಾಂತಿಕ ನಾವೀನ್ಯಗಳ 
ಪ್ರಭಾವವನ್ನು, ಅಥವಾ ಕೌಟುಂಬಿಕ ಜೀವನವನ್ನು ರೂಪಿಸುವಲ್ಲಿ ನಂಬಿಕೆಗಳ 
ಪಾತ್ರವನ್ನು ತಿಳಿಯುವುದಾದರೂ ಹೇಗೆ? ಕಲವು ಸಾಮಾಜ ವಿಜ್ಞಾನಿಗಳು 
ಮಾನವನ ವರ್ತನೆಗಳನ್ನು ಕುರಿತು ನಿಯಮಗಳನ್ನು ಅಥವಾ ಸಿದ್ಧಾಂತಗಳನ್ನು 
ರೂಪಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಈ ಸಾಧ್ಯತೆಗಳೂ ಸಹ ಜನರು ಹೇಗೆ 
ವರ್ತಿಸುತ್ತಾರೆ ಎಂಬುದನ್ನು ಕಂಡುಕೊಳ್ಳಲು ಕೆಲವು ಪ್ರಯೋಗ ಆಧರಿತ ಕೃತಕ 
ಸನ್ನಿವೇಶಗಳನ್ನು ಬಿಟ್ಟರೆ, ಐತಿಹಾಸಿಕ ಮಾಹಿತಿಗಳನ್ನೇ ಆಧರಿಸ ಬೇಕಾಗುತದೆ. 
ಸಮೂಹ ಚುನಾವಣೆ, ಮಿಶನರಿ ಚಟುವಟಿಕೆಗಳು, ಅಥವಾ ಸೇನಾ ಒಪ್ಪಂದಗಳು 
ಮೊದಲಾದ ಸಮಾಜದ ನಡಾವಳಿಗಳನ್ನು ವಬಿರ್ದಿಷ್ಟ್ಣ ಪ್ರಯೋಗಗಳಿಗೆ 
ಒಳಪಡಿಸಲಾಗದು. ಆದ ಕಾರಣ, ಎಷ್ಟೇ ಅಪೂರ್ಣವಾಗಿದ್ದರೂ ಇತಿಹಾಸವೇ 
ಪ್ರಯೋಗಾಲಯವಾಗಿ ಮತ್ತು ಗತಕಾಲದ ಮಾಹಿತಿಯೇ ಸಾಮಾಜಿಕ 
ಸಂದರ್ಭಗಳಲ್ಲಿ ನಮ್ಮ ಸಂಕೀರ್ಣ ಮಾನವ ಜಾತಿಯು ಹೀಗೇಕೆ ವರ್ತಿಸುತದೆ 
ಎಂದು ಕಂಡುಕೊಳ್ಳವ ನಮ್ಮ ಅನಿವಾರ್ಯ ಶೋಧದಲ್ಲಿ ಅತ್ಯಂತ 
ಪ್ರಮುಖವಾದ ಆಧಾರವಾಗಿ ನಮ್ಮ ಸಹಾಯಕ, ಬರಬೇಕು. ಈ ಕಾರಣಕ್ಕಾಗಿಯೇ 
ನಾವು ಇತಿಹಾಸದಿಂದ ದೂರ ಸರಿಯುವಂತಿಲ್ಲ: ಸಮಾಜಗಳು ಹೇಗೆ 
ಕಾರ್ಯನಿರ್ವಹಿಸುತ್ತವೆ ಎಂಬುದರ ಅಧ್ಯಯನಕ್ಕೆ ಮತ್ತು ವಿಶ್ಲೇಷಣೆಗೆ 
ಅಗತ್ಯವಾದ ಏಕ್ಯಕ ವ್ಯಾಪಕ ಸಾಕ್ತ್ಯಾಧಾರವನ್ನು ಇದು ಒದಗಿಸುತ್ತದೆ. 
ಸಾಮಾನ್ಯ ಜನಗಳಿಗೂ ತಮ್ಮ ಬದುಕನ್ನು ನಡೆಸಲು ಸಮಾಜದ ಈ ಅರಿವು 
ಅಗತ್ಯವಾಗಿರುತ್ತದೆ. ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಇಂದು 
ನಾವು ವಾಸಿಸುತ್ತಿರುವ ಸಮಾಜವು ಹೇಗೆ ಅಸ್ತಿತ್ವಕ್ಕೆ ಬಂದಿತು ಎಂಬುದನ್ನು 
ಅರ್ಥಮಾಡಿಕೂಳ್ಳಲೂ ಸಹ ಇತಿಹಾಸವು ನಮಗೆ ಸಹಾಯ ಮಾಡುತದೆ. 


ಇತಿಹಾಸವನ್ನು ಒಂದು ಗಂಭೀರ ಅಧ್ಯಯನವಾಗಿಸುವುದನ್ನು 
ತಪ್ಪಿಸಿಕೂಳ್ಳಲಾಗದು ಎನ್ನಲು ಎರಡನೇ ಕಾರಣ ಮೊದಲನೇ ಕಾರಣಕ್ಕ 
ಅತ್ಯ೦ತ ಸಮೀೀಪವಾದುದೇ. ಭಬೂತಕಾಲವು ವರ್ತಮಾನವನ್ನು 
ಪ್ರಭಾವಿಸುತ್ತದೆ, ಅಂತೆಯೇ ಭವಿಷ್ಯವನ್ನು ಕೂಡ. ಯಾವುದೇ ಸನ್ನಿವೇಶದಲ್ಲಿ 
ಒಂದು ಘಟನೆ ಏಕ ಸಂಭವಿಸಿತು ಎಂಬುದನ್ನು ತಿಳಿಯಲು ನಾವು 
ಪ್ರಯತ್ನಮಾಡುವಾಗ - ಅದು ಅಮೇರಿಕನ್‌ ಕಾಂಗೆಸ್ಸಿನಲ್ಲಿ ಅಧಿಕಾರದಲ್ಲಿರುವ 
ರಾಜಕೀಯ ಪಕ್ಷದಲ್ಲಿನ ಬದಲಾವಣೆ ಇರಬಹುದು, ಅಥವಾ ಹದಿಹರೆಯದವರ 
ಆತ್ಮಹತ್ಯೆಯ ಪ್ರಮಾಣದಲ್ಲಿ ಪ್ರಮುಖ ಬದಲಾವಣೆ ಇರಬಹುದು, ಹಾಗೆಯೇ 
ಬಾಲೈ್ಕೆನ್ಸ್‌ ಅಥವಾ ಮಧ್ಯ ಪೂರ್ವದೇಶಗಳಲ್ಲಿನ ಒಂದು ಯುದ್ದವಿರಬಹುದು - 
ನಾವು ಆ ಮೊದಲು ರೂಪುಗೊಂಡ ಅಂಶಗಳ ಕಡೆಗೆ ಗಮನಹರಿಸಬೇಕಾಗುತ್ತದೆ. 
ಕೆಲವೊಮ್ಮೆ ಒಂದು ಪ್ರಮುಖ ಬೆಳವಣಿಗೆಯನ್ನು ವಿವರಿಸಲು ಇತ್ತೀಚಿನ 
ಇತಿಹಾಸವು ಸಾಕಾಗಬಹುದು, ಆದರೆ ಸಾಮಾನ್ಯವಾಗಿ ನಾವು ಬದಲಾವಣೆಗಳಿಗೆ 
ಕಾರಣಗಳನ್ನು ಹುಡುಕುವಾಗ ಅದಕ್ಕೂ ಹಿಂದಿನ ಕಾಲವನ್ನು 


ಪರಿಗಣಿಸಬೇಕಾಗುತದೆ. ಇತಿಹಾಸದ ಅಧ್ಯಯನವನ್ನು ಮಾಡುವುದರ ಮೂಲಕ 
ಮಾತ್ರವೇ ನಾವು ಬದಲಾವಣೆಯನ್ನು ಗುಹಿಸಲು ಸಾಧ್ಯ; ಇತಿಹಾಸದ ಮೂಲಕ 
ಮಾತ್ರವೇ ನಾವು ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ಗುಹಿಸಲು 
ಸಾಧ್ಯವಾಗುವುದು; ಇತಿಹಾಸದ ಮೂಲಕ ಮಾತ್ರವೇ ನಾವು ಬದಲಾವಣೆಗಳ 
ಮಧ್ಯೆಯೂ ಒಂದು ಸಂಸ್ಥೆಯ ಅಥವಾ ಸಮಾಜದ ಯಾವ ಅಂಶಗಳು 
ಉಳಿದುಕೂಂಡಿವೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. 


ನಮ್ಮದೇ ಬದುಕಿನಲ್ಲಿ ಇತಿಹಾಸದ ಪ್ರಾಮುಖ್ಯತೆ 


ಇತಿಹಾಸದ ಅಧ್ಯಯನದ ಈ ಎರಡು ಮೂಲಭೂತ ಕಾರಣಗಳೇ ನಮ್ಮ 
ಬದುಕಿನಲ್ಲಿ ಇತಿಹಾಸದ ಹೆಚ್ಚು ನಿರ್ದಿಷ್ಟವಾದ ಮತ್ತು ವೈವಿಧ್ಯಮಯವಾದ 
ಉಪಯೋಗಗಳನ್ನು ಸ್ಪಷ್ಟಪಡಿಸುತ್ತವೆ. ಸೃಜನಶೀಲವಾಗಿ ನಿರೂಪಿಸಲಾದ 
ಇತಿಹಾಸವು ಮನಮುಮ್ಟಿವುದಾಗಿರುತ್ತದೆ. ಸಾಮಾನ್ಯ ಸಾರ್ವಜವಿಕ ಓದುಗನ 
ಮನಕೆ, ಹತಿರವಾಗುವ ಹಲವಾರು ಇತಿಹಾಸಜ್ಞರಿಗೆ ಬರೆವಣಿಗೆಯಲ್ಲಿ 
ನಾಟಿಕೀಯತೆ, ಕುಶಲತೆಯನ್ನು ತರುವ ಮತ್ತು ಜೊತೆಗೆ ಬವಿಖರತೆಯನ್ನು 
ಕಾಪಾಡಿಕೂಳ್ಳುವ ಮಹತ್ವ ತಿಳಿದಿರುತ್ತದೆ. ಕಥನಗಳನ್ನು ಒಳಗೊಂಡಿರುವ 
ಕಾರಣದಿಂದಾಗಿ ನಮಗೆ ಜೀವನಚರಿತ್ರೆ ಮತ್ತು ಮಿಲಿಟಿರಿಯ ಇತಿಹಾಸವು 
ಆಸಕ್ತಿದಾಯಕವಾಗಿರುವುದು. ಕಲೆ ಮತ್ತು ಮನರಂಜನೆಯಾಗಿ ಇತಿಹಾಸವು 
ಸೌಂದರ್ಯ ಪುಜ್ಞಿಯನ್ನೂ ಒಳಗೊಂಡಂತೆ ಮಾನವನನ್ನು 
ಅರ್ಥಮಾಡಿಕೊಳ್ಳವ ನಿಜವಾದ ಉದ್ದೇಶವನ್ನು ಪೂರೈಸುತದೆ. ವ್ಯಕ್ತಿಗಳು 
ಮತ್ತು ಸಮಾಜ ನಿಜವಾಗಿ ಹೇಗೆ ಬಾಳಿ ಬದುಕಿವೆ ಎಂಬುದನ್ನು ತೋರಿಸುತ್ತಲೇ 
ಅನ್ಯಕಾಲದ ಮತ್ತು ಸ್ನಳದ ಮಾನವನ ಅನುಭವಗಳ ಕುರಿತು 
ಆಲೋಚನೆಗಳನ್ನು ಹುರಿದುಂಬಿಸುವ ಕಥೆಗಳೇ ಸೃಜನಶೀಲವಾಗಿ ರೂಪಿಸಿರುವ 
ಉತ್ತಮ ಕಥೆಗಳು. ಇದೇ ಸೌಂದರ್ಯಾತ್ಮಕ ಮತ್ತು ಮಾನವೀಯ ಗುರಿಗಳು 
ಜನರಿಗೆ ಇಂದಿನ ಲೌಕಿಕ ಪ್ರಜ್ಞೆಗಿಂತ ದೂರವಾದ ಗತಕಾಲದ ಇತಿಹಾಸವನ್ನು 
ಪುನಾರಚಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಕೊಳ್ಳಲು ಸ್ಫೂರ್ತಿ 
ನೀಡುತ್ತವೆ. ಕೆಲವೊಮ್ಮೆ ಇತಿಹಾಸಜ್ಞರು ಹೇಳುವ 'ಗತದ ಗತತನ' - ಹಿಂದಿನ 
ಕಾಲದಲ್ಲಿ ಜನ ಬದುಕನ್ನು ಕಟ್ಟೆಕೊ೦ಡ ರೀತಿ - ಒಂದು ರೀತಿಯ ಸೌಂದರ್ಯ 
ಮತ್ತು ಹುರುಪನ್ನು ಒಳಗೊಂಡಿದ್ದು, ಅಂತಿಮವಾಗಿ ಮಾನವನ ಜೀವನ ಮತ್ತು 
ಸಮಾಜವನ್ನು ಕುರಿತು ಬೇರೊಂದು ದೃಷ್ಟಿಕೋನವನ್ನು ನೀಡುತ್ತದೆ. 


ನೈತಿಕ ತಿಳಿವಳಿಕೆಗೂ ಇತಿಹಾಸ ಕೊಡುಗೆ ನೀಡುತ್ತದೆ 


ನೈತಿಕ ಚಿ೦ತನೆಗೂ ಇತಿಹಾಸ ಭೂಮಿಕ್‌ಯನ್ನೊದಗಿಸುತ್ತದೆ. ಗತಕಾಲದ 
ವ್ಯಕ್ತಿಗಳ ಹಾಗೂ ಸನ್ನಿವೇಶಗಳ ಕಥೆಗಳನ್ನು ಓದುವುದರಿಂದ ಇತಿಹಾಸದ 
ವಿದ್ಯಾರ್ಥಿಯು ತನ್ನ ನೈತಿಕ ಪ್ರಜ್ಞಿಯನ್ನು ಪರೀಕ್ಲಿಸಿಕೊಳ್ಳಲು, ಕಷ್ಟಕರ 


ಸನ್ನಿವೇಶಗಳಲ್ಲಿ ಈ ಹಿಂದೆ ವ್ಯಕ್ತಿಗಳು ಎದುರಿಸಿದಂತಹ ನಿಜವಾದ 
ಸಂಕೀರ್ಣತೆಗಳ ಹಿನ್ನಲೆಯಲ್ಲಿ ಅದನ್ನು ಉತ್ತಮಪಡಿಸಲು ಸಾಧ್ಯವಾಗಿಸುತದೆ. 
ಕೇವಲ ಕಥೆ ಕಾದಂಬರಿಗಳಲ್ಲದೆ ನಿಜವಾಗಿ ಐತಿಹಾಸಿಕ ಸನ್ನಿವೇಶಗಳಲ್ಲಿ 
ಪುತಿಕೂಲಗಳನ್ನು ಎದುರಿಸಿದ ವ್ಯಕ್ತಿಗಳು ಇತರರಿಗೆ ಸ್ಫೂರ್ತಿಯನ್ನೊದಗಿಸಲು 
ಸಾಧ್ಯವಿದೆ. ಗತಕಾಲದ ಅಧ್ಯಯನದ ಈ ಉಪಯೋಗವನ್ನು 
"ದೃಷ್ಠಾಂತಗಳಿಂದ ಇತಿಹಾಸ ಬೋಧನೆ" ಎಂಬ ನುಡಿಗಟ್ಟು ಸ್ಪಷ್ಟವಾಗಿ 
ವಿವರಿಸಬಲ್ಲದು. ಇತಿಹಾಸವು ಪ್ರಮಾಣೀಕೃತ ನಾಯಕರು, ಜೀವನದ ನೈತಿಕ 
ಸಂದಿಗೃತೆಗಳನ್ನು ಯಶಸ್ವಿಯಾಗಿ ಪರಿಹರಿಸಿಕೊಂಡು ಜೀವನ ನಡೆಸಿದ 
ಇತಿಹಾಸದಲ್ಲಿನ ಮಹನೀಯ ಪುರುಷರ ಮತ್ತು ಮಹಿಳೆಯರ ಅಧ್ಯಯನ 
ಮಾತ್ರವಲ್ಲದೆ, ಧೈರ್ಯ, ಶ್ರದ್ದೆ ಅಥವಾ ಸೃಜನಶೀಲವಾದ ಪ್ರತಿಭಟನೆಯ 
ಪಾಠಗಳನ್ನು ಕಲಿಸಿದ ಸಾಮಾನ್ಕಾತಿಸಾಮಾನ್ಯರ ಅಧ್ಯಯನವೂ ಹೌದು. 


ಇತಿಹಾಸ ಅಸ್ಮಿತೆಯ (ಕ್ರ) ನ್ನೊದಗಿಸುತ್ತದೆ 


ಇತಿಹಾಸವು ಅಸ್ಮಿತೆಯನ್ನೊದಗಿಸುತ್ತದೆ. ಈ ಕಾರಣದಿಂದಲೇ ಎಲ್ಲ 
ಆಧುನಿಕ ರಾಷ್ಟ್ರಗಳೂ ಒಂದಲ್ಲ ಒಂದು ರೀತಿಯಲ್ಲಿ ಇತಿಹಾಸವನ್ನು 
ಜೋಧಿಸುವುದನ್ನು ಪ್ರೋತ್ಸಾಹಿಸುತ್ತದೆ ಎನ್ನುವುದು ಪುಶ್ನಾತೀತವಾದುದು. 
ಐತಿಹಾಸಿಕ ಮಾಹಿತಿಯು ಕುಟುಂಬಗಳು, ಸಮೂಹಗಳು, ಸಂಸ್ಥೆಗಳು ಮತ್ತು 
ಇಡೀ ದೇಶ ಹಾಗೂ ಅವು ಸಾಮರಸ್ಯವನ್ನು ಕಾಯ್ದುಕೊಳ್ಳುತ್ತಲೇ ಹೇಗೆ 
ಎವಿಕಸಿತಗೊಂ೦ಡವು ಎಂಬುದಕ್ಕೆ ಆಧಾರಗಳನ್ನು ಒಳಗೊಳ್ಳುತ್ತದೆ. ಬಹಳಷ್ಟು 
ಅಮೆರಿಕನ್ನರಿಗೆ ತಮ್ಮದೇ ಕುಟಿಂಬದ ಇತಿಹಾಸವನ್ನು ಅಧ್ಯಯನ 
ಮಾಡುವುದೇ ಇತಿಹಾಸದ ಅತಿ ಸ್ಪಷ್ಟವಾದ ಪ್ರಯೋಜನ. ಏಕಂದರೆ ಅದು 
ವಂಶಾವಳಿಯನ್ನು ಮತ್ತು (ಸ್ವಲ್ಪ ಹೆಚ್ಚಿನ ಸಂಕೀರ್ಣ ಮಟ್ಟಿದಲ್ಲಿ) ಒಂದು 
ಕುಟುಂಬವು ಹೆಚ್ಚು ವಿಸ್ತಾರವಾದ ಐತಿಹಾಸಿಕ ಬದಲಾವಣೆಗಳ ಜೊತೆಗೆ ಹೇಗೆ 
ಪರಸ್ಪರ ಪ್ರತಿಕ್ರಿಯಿಸಿದೆ ಎಂಬುದರ ತಿಳಿವಳಿಕೆಗೆ ಆಧಾರವನ್ನು ಒದಗಿಸುತ್ತದೆ. 
ಕುಟಿಂಬದ ಅಸ್ಮಿತೆಯು ಸಾಬೀತಾಗಿ ದೃಢಪಡಿಸಲಾಗುತ್ತದೆ. ಅನೇಕ ಸಂಸ್ಥೆಗಳು, 
ವ್ಯಾಪಾರ ವಹಿವಾಟಿಗಳು, ಸಮುದಾಯಗಳು ಹಾಗೂ ಸಂಯುಕ ಸಂಸ್ಥಾನದ 
ಜನಾಂಗೀಯ ಗುಂಪುಗಳಂ೦ತಹ ಸಾಮಾಜಿಕ ಘಟಿಕಗಳು ಇತಿಹಾಸವನ್ನು ಇದೇ 
ಅಸ್ಮಿತೆಯ ಉದ್ದೇಶಕ್ಕೆ ಬಳಸುತ್ತವೆ. ಕೇವಲ ಪ್ರಸ್ತುತ ನೆಲೆಯಲ್ಲಿ ಅಸ್ಮಿತೆಯನ್ನು 
ಗುರುತಿಸಿಕೊಳ್ಳವುದು ಶ್ರೀಮಂತ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅಸಿತೆಯನ್ನು 
ಸ್ಥಾಖಿಸಿಕೊಳ್ಳವ ಸಾಧ್ಯತೆಯನ್ನು ಮಂಕುಗೊಳಿಸುತ್ತದೆ. ರಾಷ್ಟ್ರಗಳು 
ಗುರುತಾಧಾರಿತ ಇತಿಹಾಸವನ್ನು ಬಳಸಿಕೊಳ್ಳವುದೂ ಉಂಟು, ಬಿಂದಿಸುವುದೂ 
ಉಂಟ. ರಾಷ್ಟ್ರ ಕಥನವನ್ನು ಹೇಳುವ ಇತಿಹಾಸಗಳು ರಾಷ್ಟೀಯ ಅನುಭವಗಳ 
ವಿಶಿಷ್ಟ ಲಕ್ಷಣಗಳಿಗೆ ಒತ್ತು ನೀಡುತ್ತಾ, ರಾಷ್ಟ್ರದ ಮೌಲ್ಯಗಳು ಮತ್ತು ರಾಷ್ಟ್ರೀಯ 
ನಿಷ್ಠೆಯನ್ನು ಕುರಿತ ಬದ್ದತೆಯನ್ನು ಮನೆಗೆ ತರಲು ರೂಪಿಸಲಾಗಿರುತದೆ. 


ಉತ್ತಮ ಪೌರತ್ವಕೆೆ ಇತಿಹಾಸದ ಅಧ್ಯಯನ ಅವಶ್ಯಕ 


ಉತ್ತಮ ಪೌರತ್ವಕ್ಕ ಇತಿಹಾಸದ ಅಧ್ಯಯನ ಅತಿ ಅವಶ್ಯಕ. ಶಾಲಾ 
ಪಠ್ಯಕ್ರಮದಲ್ಲಿ ಇತಿಹಾಸಕ್ಕೆ ಸ್ಥಾನ ವನೀಡಿರುವುದಕೆ ಮುಂದಿಡುವ 
ಸಾಮಾನ್ಯವಾದ ಸಮರ್ಥನೆ ಇದು. ಪೌರತ್ವದ ಇತಿಹಾಸವನ್ನು 
ಪರವಾದಿಸುವವರು ಕಲವೊಮ್ಮೆ ಮನಮುಮಟ್ಟಿವ೦ತಹ ಕಥೆಗಳು, ವೈಯಕಿಕ 
ಯಶಸ್ಸು ಗಳಿಸಿದ ವ್ಯಕ್ತಿಗಳ ಕಥನಗಳು ಅಥವಾ ಬೀತಿಪಾಠಗಳ ಮೂಲಕ ಕೇವಲ 
ರಾಷ್ಟ್ರೀಯ ಅಸಿತೆ ಮತ್ತು ನಿಷ್ಠೆಯನ್ನು ಬೆಳೆಸಲು ಆಶಿಸುತ್ತಾರೆ. ಆದರೆ 
ಪೌರತ್ವಕ್ಕೆ ಇತಿಹಾಸದ ಮಹತ್ವವು ಈ ಸಂಕುಚಿತ ಗುರಿಗಿಂತ ವಿಸ್ತಾರವಾದುದು 
ಹಾಗೂ ಕೆಲವು ಸಂದರ್ಭಗಳಲ್ಲಿ ಇದು ಅದಕ್ಕೆ ಸವಾಲನ್ನು ಒಡ್ಡಲು ಬಹುದು. 


ನಿಜವಾದ ಪೌರತ್ವಕ್ಕೆ ಅಡಿಪಾಯ ಹಾಕುತ್ತಾ ಇತಿಹಾಸವು -ಒಂದು 
ಅರ್ಥದಲ್ಲಿ- ಗತಕಾಲದ ಅಧ್ಯಯನದ ಮೂಲಭೂತ ಉಪಯೋಗಗಳ ಕಡೆಗೇ 
ಮರಳುತ್ತದೆ. ರಾಷ್ಟೀಯ ಸಂಸ್ಥೆಗಳು, ಸಮಸ್ಯೆಗಳು, ಮತ್ತು ಮೌಲ್ಯಗಳು - 
ಇವುಗಳ ಹುಟ್ಟನ್ನು ಕುರಿತ ಮಾಹಿತಿಯನ್ನು ಇತಿಹಾಸ ಒದಗಿಸುತ್ತದೆ. ಅಂತಹ 
ಮಾಯಿತಿಯ ಏಕೈಕ ಮಹತ್ವದ ಭಂಡಾರವೆಂದರೆ ಇತಿಹಾಸ. 
ಜವಾಬ್ದಾರಿಯುತವಾದ ಪೌರತ್ವಕ್ಕ ಅವಶ್ಯವಾದ ಅಂತಾರಾಷ್ಟೀಯ ಮತ್ತು 
ತುಲನಾತ್ಮಕ ದೃಷ್ಟಿಕೋನಗಳನ್ನು ಒದಗಿಸುತ್ತಲೇ ರಾಷ್ಟ್ರಗಳು ಇತರ 
ಸಮಾಜಗಳೊಂದಿಗೆ ಹೇಗೆ ಪರಸ್ಪರ ಸಂಬಂಧವನ್ನು ಬೆಳಸಿದೆ ಎಂಬುದನ್ನು 
ಕುರಿತೂ ಇತಿಹಾಸ ಆಧಾರಗಳನ್ನು ಒದಗಿಸುತ್ತದೆ. ಅಲ್ಲದೆ, ಪ್ರಜೆಗಳ ಬದುಕನ್ನು 
ಪ್ರಭಾವಿಸುವ ಇತ್ತೀಚಿನ, ಇಂದಿನ ಹಾಗೂ ಹೊರಹೊಮ್ಮುತ್ತಿರುವ ಅಧವಾ 
ಹೊರಹೊಮ್ಮಬಹುದಾದ ನಿರೀಕ್ಲಿತ ಬದಲಾವಣೆಗಳ ಹಿಂದಿರುವ 
ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ಇತಿಹಾಸ ಸಹಾಯಮಾಡುತದೆ. 
ಎಲ್ಲಕ್ಕಿಂತ ಮುಖ್ಯವಾಗಿ, ಜವಾಬ್ದಾರಿಯುತ ಸಾರ್ವಜನಿಕ ವರ್ತನೆಗಳಿಗೆ - ಅದು 
ರಾಷ್ಟೀಯ ಅಥವಾ ಸಮುದಾಯ ನಾಯಕರಾಗಿಯಾಗಲಿ, ತಿಳುವಳಿಕೆಯುಳ್ಳ 
ಮತದಾರನಾಗಿಯಾಗಲಿ,  ಅರ್ಜಿದಾರನಾಗಿಯಾಗಲಿ ಅಥವಾ ಸರಳ 
ವೀಕ್ಷಕನಾಗಿಯಾಗಲಿ-ಅಗತ್ಯವಾದ ಚಿ೦ತನಾ ಅಭ್ಯಾಸವನ್ನು 
ಪ್ರೋೋತ್ಸಾಹಿಸುತದೆ. 


ಇತಿಹಾಸದ ವಿದ್ಯಾರ್ಥಿಯು ಯಾವ ಕೌಶಲಗಳನ್ನು ಬೆಳೆಸಿಕೊಳ್ಳುತ್ತಾನೆ? 


ಇತಿಹಾಸದಲ್ಲಿ ಉತ್ತಮ ತರಬೇತಿ ಪಡೆದ, ಗತಕಾಲದ ಮಾಹಿತಿಗಳೊಡನೆ 
ಹಾಗೂ ಸಾಮಾಜಿಕ ಬದಲಾವಣೆಗೆ ಸಂಬಂಧಿಸಿದ ಬಿದರ್ಶನಗಳ ಕುರಿತು ಕಲಸ 
ಮಾಡಲು ಪಳಗಿದ ವಿದ್ಯಾರ್ಥಿ ಅದನ್ನು ಮಾಡಲು ಕಲಿತಿದ್ದಾದರೂ ಹೇಗೆ? ಈ 
ಪ್ರಕ್ರಿಯೆಯ ಹಟ್ಟಿ ಚಿಕ್ಸ್ಷದಾದುದೇ ಆದರೂ ಇದರಲ್ಲಿ ಹಲವಾರು ಅತಿಕ್ರಮಿಸುವ 
ಪ್ರವರ್ಗಗಳು ಸೇರಿವೆ. 


ಆಧಾರಗಳನ್ನು  ಮೌಲ್ಯಮಾಪನವಾಡುವ ಸಾಮರ್ಥ್ಯ ಇತಿಹಾಸದ 
ಅಧ್ಯಯನ ವಿವಿಧ ರೀತಿಯ ಸಾಫ್ಯಗಳೊಂದಿಗೆ ವ್ಯವಹರಿಸುವ ಮತ್ತು ಅದನ್ನು 
ಮೌಲ್ಯಮಾಪನ ಮಾಡುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ. ಇತಿಹಾಸಜ್ಞರು 
ಸಾಧ್ಯವಾದಷ್ಟೂ ಮಟ್ಟೆಗೆ ಗತಕಾಲವನ್ನು ನಿಖರವಾಗಿ ಬಿಂಬಿಸಲು ಬಳಸುವ 
ಸಾಫ್ಮ್ಯಗಳು ಇವು. ಹಿಂದಿನ ರಾಜಕೀಯ ನಾಯಕರ ಹೇಳಿಕೆಗಳನ್ನು - ಒಂದು 
ರೀತಿಯ ಆಧಾರ - ವ್ಯಾಖ್ಯಾನಿಸುವುದನ್ನು ಕುರಿತ ಕಲಿಕೆಯ ಇಂದಿನ 
ರಾಜಕೀಯ ನಾಯಕರ ಸ್ವಾರ್ಥದ ಮತ್ತು ವಸ್ತುಬವಿಷ್ಠವಾದ ಹೇಳಿಕಗಳ ನಡುವೆ 
ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಬೆಳಸಿಕೂಳ್ಳಲು ಸಹಾಯ 
ಮಾಡುತ್ತದೆ. ವಿವಿಧ ರೀತಿಯ ಸಾಕ್ಮಗಳನ್ನು ಒಗೂಡಿಸುವುದರ ಕಲಿಕೆ - 
ಸಾರ್ವಜನಿಕ ಹೇಳಿಕೆಗಳು, ವೈಯಕ&ಕ ದಾಖಲೆಗಳು, ಸಂಖ್ಯಾತ್ಮಕ ಮಾಯಿತಿಗಳ್ಳು, 
ದೃಶ್ಯ ಮಾಹಿತಿಗಳು - ವಿಭಿನ್ನ ದತ್ತಾಂಶಗಳ ಆಧಾರದ ಮೇಲೆ ಸುಸಂಬದ್ಧ 
ವಾದಗಳನ್ನು ರೂಪಿಸಲು ಅಗತ್ಯವಾದ ಸಾಮರ್ಥ್ಯಗಳನ್ನು ಬೆಳೆಸುತ್ತದೆ. 
ದಿನನಿತ್ಯದ ಬದುಕಿನಲ್ಲಿ ಎದುರಾಗುವ ಮಾಹಿತಿಗೆ ಸಂಬಂಧಿಸಿದಂತೆಯೂ ಈ 
ಕೌಶಲವನ್ನು ಅನ್ವಯಿಸಬಹುದು. 


ಪರಸ್ಪರ ವಿರುದ್ದವಾದ ವ್ಯಾಖ್ಯಾನಗಳನ್ನು 
ಮೌಲ್ಯಮಾಪನಮಾಡುವ ಸಾಮರ್ಥ ಇತಿಹಾಸವನ್ನು ಕಲಿಯುವುದು 
ಎಂದರೆ ವಿಭಿನ್ನ ರೀತಿಯ, ಮತ್ತು ಸಾಮಾನ್ಯವಾಗಿ ಪರಸ್ಪರ ವಿರುದ್ಧವಾದ 
ವ್ಯಾಖ್ಯಾನಗಳನ್ನು ಬೇರ್ಪಡಿಸಿ ಸ್ಪಷ್ಟೀಕರಿಸುವ ಕೌಶಲಗಳನ್ನು 
ಬೆಳೆಸಿಕೊಳ್ಳವುದು ಎಂದೇ ಅರ್ಥ. ಸಮಾಜಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ 
- ಐತಿಹಾಸಿಕ ಅಧ್ಯಯನದ ಪ್ರಮುಖ ಗುರಿ - ಎಂಬುದರ ತಿಳಿಪಳಿಕ 
ಸ್ವಾಭಾವಿಕವಾಗಿಯೇ ನಿಖರವಾಗಿಲ್ಲ, ಮತ್ತು ಪ್ರಸ್ತುತ ಕಾಲದಲ್ಲಿ ಸಮಾಜದಲ್ಲಿ 
ಹಿನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳವುದರಲ್ಲೂ ಬಿಖರತೆ ಇಲ್ಲ 
ಎಂಬುದೂ ಸತ್ಯವೇ. ಪರಸ್ಪರ ವಿರುದ್ದವಾದ ವ್ಯಾಖ್ಯಾನಗಳನ್ನು 
ಗುರುತಿಸುವುದು ಮತ್ತು ಮಾಪನಮಾಡುವುದು ಹೇಗೆ ಎಂಬುದು ಪೌರತ್ಮಕ್ಕ 
ಬೇಕಾಗಿರುವ ಅಗತ್ಯವಾದ ಕೌಶಲ, ಮತ್ತು ಇದನ್ನು ಬೆಳೆಸಲು ಇತಿಹಾಸವು, 
ಮಾನವ ಅನುಭವಗಳ ಚರ್ಚಾಸ್ಪದ ಪ್ರಯೋಗಾಲಯವಾಗಿ, ತರಬೇತಿ 
ಒದಗಿಸುತ್ತದೆ. ಈ ಒಂದು ವಿಷಯದಲ್ಲಿಯೇ ಐತಿಹಾಸಿಕ ಅಧ್ಯಯನದ ಪೂರ್ಣ 
ಪ್ರಯೋಜನಗಳು ಕಲವೊಮ್ಮೆ ಅಸ್ಮಿತೆಯನ್ನು ಬನಿರ್ನಿಸುವ ಗತಕಾಲದ ಕ್ಲುಲ್ಲಕ 
ಉಪಯೋಗಗಳೊಂದಿಗೆ ಮುಖಾಮುಖಿಯಾಗುತದೆ. ಗತಕಾಲದ 
ಸನ್ನಿವೇಶಗಳನ್ನು ಪರಿಶೀಲಿಸುವ ಅನುಭವವು ಒಂದು ಸೃಜನಾತಕವಾದ 
ಜಿಕಿತ್ತಕವಾದ ದೃಷ್ಟಿಕೋನವನ್ನು ಒದಗಿಸುತ್ತದೆ. ಇದನ್ನು ರಾಷ್ಟ್ರೀಯ ಅಥವಾ 
ಸಮೂಹದ ಅಸ್ಲಿತೆಯ ವೈಭವೀಕರಣಕ್ಕ ಸಂಬಂಧಿಸಿದಂತೆ ಇರುವ 
ಪಕ್ತಪಾತಿಯ ಹಕ್ಕುಸ್ಥಾಪನೆಯ ಸಂದರ್ಭಗಳಲ್ಲಿ ಅನ್ವಯಿಸಬಹುದು. 
ಇತಿಹಾಸದ ಅಧ್ಯಯನವು ಯಾವುದೇ ರೀತಿಯಲ್ಲಿ ನಿಷ್ಠೆ ಅಥವಾ ಬದ್ಮತೆಗಿರುವ 
ಮಹತ್ವವನ್ನು ನಿರ್ಲ೯ಕ್ಲಿಸುವುದಿಲ್ಲ, ಅದರೆ ವಾದಗಳನ್ನು ತೂಗಿ ನೋಡುವ 
ಅಗತ್ಯವಿದೆ ಎಂದು ಕಲಿಸುತ್ತದೆ. ಮತ್ತು ಇದು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಲು 


ಹಾಗೂ ಒಂದು ದೃಷ್ಟಿಕೋನವನ್ನು ಪಡೆಯಲು ಅವಕಾಶಗಳನ್ನು 
ಒದಗಿಸುತದೆ. 


ಗತಕಾಲದ ಬದಲಾವಣೆಗಳ ಉದಾಹರಣೆಗಳನ್ನು 
ಮೌಲ್ಯಮಾಪನದ ಅಮಭವ. ಗತಕಾಲದ ಬದಲಾವಣೆಯ 
ಉದಾಹರಣೆಗಳನ್ನು ಮೌಲ್ಯಮಾಪನದ ಅನುಭವ ಇಂದಿನ ಸಮಾಜದ 
ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಲು ಅತಿ ಅಗತ್ಯವಾದುದು. ನಾವು 
ಸಾಮಾನ್ಯವಾಗಿ ಕೇಳಿಬರುವ “ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿ”ನಲ್ಲಿ 
ಇದೊಂದು ಅವಶ್ಯಕ ಕೌಶಲ. ಬದಲಾವಣೆಯ ವಿಶ್ಲೇಷಣೆ ಎಂದರೆ ಅದರ 
ವ್ಯಾಪ್ಲಿ ಮತ್ತು ಮಹತ್ವವನ್ನು ನಿರ್ಧರಿಸಲು ಅಗತ್ಯವಾದ ಸಾಮರ್ಥ್ಯವನ್ನು 
ಬೆಳೆಸಿಕೂಳ್ಳವುದು ಎಂದೇ ಅರ್ಥ. ಏಕಂದರೆ ಕಲವು ಬದಲಾವಣೆಗಳು ಇತರ 
ಬದಲಾವಣೆಗಳಿಗಿಂತ ಪ್ರಮುಖವಾದುದು. ವಿರ್ದಿಷ್ಠ ಬದಲಾವಣೆಗಳನ್ನು 
ಗತಕಾಲದ ಕಲವು ಸೂಕ್ತ ಉದಾಹರಣೆಗಳೊಂದಿಗೆ 
ಹೋಲಿಸಿನೋಡುವುದರಿ೦ದ ಇತಿಹಾಸದ ವಿದ್ಯಾರ್ಥಿಗಳಲ್ಲಿ ಈ 
ಸಾಮರ್ಥ್ಯವನ್ನು ಬೆಳಸಿಕೊಳ್ಳಲು ಸಹಾಯಕವಾಗುತ್ತದೆ. ಅತ್ಯ೦ತ 
ಪರಿಣಾಮಕಾರಿ ಬದಲಾವಣೆಗಳೊಂದಿಗೆ ಜೊತೆಗೂಡಿ ಬರುವ 
ಗತಕಾಲದೊಂದಿಗಿನ ನಿರಂತರ ಸಂಬಂಧವನ್ನು ಗುರುತಿಸುವ ಸಾಮರ್ಥ್ಯ 
ಮತ್ತು ಬದಲಾವಣೆಯ ಸಂಭವನೀಯ ಕಾರಣಗಳನ್ನು ಗುರುತಿಸುವ 
ಕೌಶಲ್ಯವೂ ಸಹ - ಇತಿಹಾಸದ ಅಧ್ಯಯನದಿಂದಲೇ ಬರುವಂತಹುದು. 
ಇತಿಹಾಸದ ಕಲಿಕೆಯು ಒಂದು ಪ್ರಮುಖ ಅಂಶ - ಉದಾಹರಣೆಗೆ ತಾಂತ್ರಿಕ 
ನಾವೀನ್ಯ ಅಥವಾ ಉದ್ದೇಶಪೂರ್ವಕವಾಗಿ ಜಾರಿಗೆ ತಂದ ಒಂದು ನೀತಿ - 
ಬದಲಾವಣೆಗೆ ಕಾರಣವೋ ಅಥವಾ ಸಾಮಾನ್ಯವಾಗಿ ಕಾಣುವಂತೆ ಅನೇಕ 
ಅಂಶಗಳು ಒಟ್ಟಾಗಿ ಬದಲಾವಣೆಯನ್ನು ಫಲಿಸಿವೆಯೋ ಎಂದು ಗುರುತಿಸಲು 
ಸಹಾಯಕವಾಗುತದೆ. 


ಒಟ್ಟಾರೆಯಾಗಿ, ಐತಿಹಾಸಿಕ ಅಧ್ಯಯನವು ಅಪರೂಪವಾಗಿ 
ಕಂಡುಬರುವ,  ತಿಳಿವಳಿಕೆಯಿರುವ ಆ ಜೀವಿಯ ಬೆಳವಣಿಗೆಗೆ 
ನಿರ್ಣಾಯಕವಾದುದು. ಇದು ನಮ್ಮ ರಾಜಕೀಯ ಸಂಸ್ಥೆಗಳ ಹಿನ್ನೆಲೆ ಹಾಗೂ 
ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನು ಪಬಾವಿಸುವ ಮೌಲ್ಯಗಳು ಮತ್ತು 
ಸಮಸ್ಯೆಗಳನ್ನು ಕುರಿತ ವಾಸ್ತವಿಕ ಮಾಹಿತಿಯನ್ನು ನೀಡುತ್ತದೆ. ಆಧಾರಗಳನ್ನು 
ಬಳಸುವ, ವ್ಯಾಖ್ಯಾನಗಳನ್ನು ತೂಗಿ ನೋಡುವ, ಬದಲಾವಣೆಗಳನ್ನು ಮತ್ತು 
ಸಂಬಂಧಕಗಳನ್ನು ವಿಶ್ಲೇಷಿಸುವ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತದೆ. ಒಬ್ಬ 
ಇತಿಹಾಸಜ್ಞ ಗತಕಾಲದೊಂದಿಗೆ ವ್ಯವಹರಿಸುವಂತೆ ಯಾರೂ 
ವರ್ತಮಾನದೊಂದಿಗೆ ವ್ಯವಹರಿಸಲಾರರು. ಈ ಸಾಧನೆಗೆ ಅಗತ್ಯವಾದ 
ದೃಷ್ಟಿಕೋನದ ಕೊರತೆ ನಮ್ಮಲ್ಲಿದೆ. ಆದರೆ ಐತಿಹಾಸಿಕ ಚಿಂತನಾ 
ಅಭ್ಯಾಸಗಳನ್ನು ಅನ್ನಯಿಸಿಕೊಂಡು ಈ ದಿಶೆಯಲ್ಲಿ ಮುಂದುವರಿಯಬಹುದು. 
ಪರಿಣಾಮವಾಗಿ ನಾವು ಉತ್ತಮ ನಾಗರಿಕರಾಗಿ ಕಾರ್ಯನಿರ್ವಹಿಸುತ್ತೇವೆ. 


ಇತಿಹಾಸವು ಕಾರ್ಯಪ್ರಪಂಚ ದಲ್ಲಿ ಪ್ರಯೋಜನಕಾರಿ 


ಕಾರ್ಯಕ್ಲೇತ್ರದಲ್ಲಿ ಇತಿಹಾಸದ ಪ್ರಯೋಜನವಿದೆ. ಇದರ ಅಧ್ಯಯನವು 
ಉತ್ತಮ ಉದ್ಯೋಗಿಗಳನ್ನು, ವೃತ್ತಿಪರರನ್ನು ಮತ್ತು ರಾಜಕೀಯ ನಾಯಕರನ್ನು 
ರೂಪಿಸುತ್ತದೆ. ಇತಿಹಾಸಜ್ಞರಿಗೆ ತೆರೆದುಕೂಂಡಿರುವ ಹಲವಾರು ಸ್ಪಷ್ಟ ವೃತ್ತಿಪರ 
ಉದ್ಯೋಗಗಳು ಗಣನೀಯವಾದವುಗಳು. ಆದರೆ ಇತಿಹಾಸವನ್ನು ಅಧ್ಯಯನ 
ಮಾಡುವ ಬಹಳಷ್ಟು ಜನರು ವೃತ್ತಿಪರ ಇತಿಹಾಸಜ್ಞರಾಗುವುದಿಲ್ಲ. ವೃತ್ತಿಪರ 
ಇತಿಹಾಸಜರು ಅನೇಕ ಹಂತಗಳಲ್ಲಿ ಬೋಧನಾ ವೃತ್ತಿಯನ್ನು ಕೈಗೊಳ್ಳುತ್ತಾರೆ, 
ವಸ್ತು ಸಂಗ್ರಹಾಲಯಗಳಲ್ಲಿ ಮತ್ತು ಮಾಧ್ಯಮ ಕೇಂದ್ರಗಳಲ್ಲಿ ಉದ್ಯೋಗ 
ಮಾಡುತ್ತಾರೆ. ಉದ್ಯಮ ಅಥವಾ ಸಾರ್ವಜನಿಕ ಬಿಯೋಗಗಳಿಗಾಗಿ ಐತಿಹಾಸಿಕ 
ಸಂಶೋಧನೆಯಲ್ಲಿ ಎಿರತರಾಗುತ್ತಾರೆ ಅಥವಾ ಹೆಚ್ಚು ಸಂಖ್ಯೆಯಲ್ಲಿ 
ಬೆಳೆಯುತ್ತಿರುವ ಐತಿಹಾಸಿಕ ಸಲಹಾ ಕೇಂದ್ರಗಳಲ್ಲಿ ಭಾಗವಹಿಸುತ್ತಾರೆ. ಈ 
ಪುವರ್ಗಗಳು ಇತಿಹಾಸದ ಮೂಲಭೂತ ಕಾರ್ಯಕಲಾಪಗಳನ್ನು 
ಸಕ್ರಿಯವಾಗಿರಿಸಿಕೊಳ್ಳವಲ್ಲಿ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಆದರೆ 
ಇತಿಹಾಸವನ್ನು ಅಧ್ಯಯನ ಮಾಡುವ ಅನೇಕರು ತಮ್ಮ ತರಬೇತಿಯನ್ನು 
ಹೆಚ್ಚು ವಿಶಾಲವಾದ ವೃತ್ತಿಪರ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಾರೆ. ಇತಿಹಾಸದ 
ವಿದ್ಯಾರ್ಥಿಗಳು ತಮ್ಮ ಅನುಭವಗಳು ವಿವಿಧ ವೃತ್ತಿಗಳಲ್ಲಿನ ಉದ್ಯೋಗಗಳಿಗೆ 
ಹಾಗೂ ಕಾನೂನು ಮತ್ತು ಸಾರ್ವಜನಿಕ ಆಡಳಿತ ಕ್ಲೇತ್ರದಲ್ಲಿ ಅಧ್ಯಯನವನ್ನು 
ಮುಂದುವರಿಸಲು ಹೆಚ್ಚು ಸೂಕವೆಂದು ತಿಳಿಯುತ್ತಾರೆ. ಉದ್ಯೋಗದಾತರು 
ಸಾಮಾನ್ಯವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಇತಿಹಾಸದ ಅಧ್ಯಯನವು 
ಬೆಳೆಸುವ ಸಾಮರ್ಥ್ಯಗಳನ್ನು ಹೊಂದಿರುವ ವಿದ್ಯಾರ್ಥಿಗಳನ್ನೇ ಹುಡುಕುತ್ತಾರೆ. 
ಇದಕ್ಕೆ ಕಾರಣ ತಿಳಿಯುವುದು ಕಷ್ಟವೇನಲ್ಲ: ಇತಿಹಾಸದ ವಿದ್ಯಾರ್ಥಿಗಳು 
ಗತಕಾಲದ ವಿವಿಧ ಘಟ್ಟಿಗಳನ್ನು ಮತ್ತು ಅದರ ವಿವಿಧ ಸಮಾಜಗಳನ್ನು 
ಅಧ್ಯಯನ ಮಾಡುವುದರ ಮೂಲಕ ಒಂದು ವಿಶಾಲವಾದ ದೃಷ್ಟಿಕೋನವನ್ನು 
ಬೆಳೆಸಿಕೊಂಡಿರುತಾರೆ. ಇದು ಅವರಿಗೆ ವಿವಿಧ ಕಾರ್ಯಸನ್ನಿವೇಶಗಳಲ್ಲಿ 
ಅಗತ್ಯವಾದ ಕಾರ್ಯವ್ಯಾಪ್ಲ್ನಿ ಮತ್ತು ನಮ್ಯತೆಯನ್ನು ಒದಗಿಸಿಕೊಡುತ್ತದೆ. 
ಅವರು ಸಂಶೋಧನಾ ಕೌಶಲಗಳನ್ನು, ಮಾಹಿತಿಯ ಮೂಲಗಳನ್ನು 
ಗುರುತಿಸುವ ಮತ್ತು ಮೌಲ್ಯಮಾಪನ ಮಾಡುವ ಸಾಮರ್ಥ್ಯವನ್ನು, ವಿವಿಧ 
ವ್ಯಾಖ್ಯಾನಗಳನ್ನು ಗುರುತಿಸುವ ಮತ್ತು ಮೌಲ್ಯಮಾಪನ ಮಾಡುವ 
ಮಾರ್ಗಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಇತಿಹಾಸದ ಅಧ್ಯಯನ ಕ್ಲೇತುದಲ್ಲಿ 
ತೊಡಗಿಸಿಕೊಳ್ಳವುದು ಮೂಲಭೂತ ಬರೆವಣಿಗೆ ಮತ್ತು ಮಾತನಾಡುವ 
ಕೌಶಲಗಳನ್ನು ಉತ್ತಮಪಡಿಸುತ್ತದೆ. ಅಲ್ಲದೆ ಗುರುತಿಸುವ, ಮಾಪನಮಾಡುವ 
ಹಾಗೂ ಒಲವುಗಳನ್ನು ವಿವರಿಸುವ ಸಾಮರ್ಥ್ಯಗಳ ಅಗತ್ಯವಿರುವ ಸಾರ್ವಜನಿಕ 
ಮತ್ತು ಖಾಸಗಿ ವಲಯಗಳಲ್ಲಿನ ಅನೇಕ ವಿಶ್ಲೇಷಹಾತಕ ಆವಶ್ಯಕತೆಗಳಿಗೆ 
ನೇರವಾಗಿ ಸಂಬಂಧಿಸಿರುತ್ತವೆ. ಇತಿಹಾಸವು ತಾಂತ್ರಿಕ ಕ್ಲೇತಗಳಂತೆ ಒಂದು 
ನಿರ್ದಿಷ್ಟ ಉದ್ಯೋಗ ಕೇತ್ರಕ್ಕ ಬೆರಳು ಮಾಡಿ ಕೊಂಡೊಯ್ಯವುದಿಲ್ಲವಾದರೂ 
ವಿವಿಧ ರೀತಿಯ ಕೆಲಸಗಳಲ್ಲಿ ಮತ್ತು ವೃತ್ತಿಪರ ಸನ್ನಿವೇಶಗಳಲ್ಲಿ ಇತಿಹಾಸದ 


ಅಧ್ಯಯನವು ಅಮೂಲ್ಯ ಎಂಬುದು ಪ್ರಶ್ನಾತೀತವಾದುದು. ಆದರೆ ಇತಿಹಾಸವು 
ವಿದ್ಯಾರ್ಥಿಗಳನ್ನು ನಿರ್ದಿಷ್ಟವಾಗಿ ಅವರ ವೃತ್ತಿಯಲ್ಲಿ ದೂರದ ಪ್ರಯಾಣಕ್ಕೆ 
ಸಿದ್ಧ್ದಪಡಿಸುತದೆ. ಹೊಂದಾಣಿಕೆ ಮತ್ತು ಉದ್ಯೋಗದ ಮೊದಲ 
ಹಂತದಿಂದಾಚೆಗಿನ ಪ್ರಗತಿಗೆ ಪೂರಕವಾದ ಗುಣ ಇದಕ್ಕೆ ಇದೆ. ನಮ್ಮ 
ಸಮಾಜದಲ್ಲಿ ಇತಿಹಾಸದ ಅಧ್ಯಯನಕ್ಕೆ ಆಕರ್ಷಿತರಾದ ಅನೇಕರು ಅದರ 
ಪುಸ್ಲುತತೆಯನ್ನು ಕುರಿತು ತಲೆಕಡಿಸಿಕೂಳ್ಳುತಾರೆ ಎಂಬ ಮಾತನ್ನು 
ಅಲ್ಲಗಳೆಯಲಾಗದು. ನಮ್ಮ ಬದಲಾಗುತಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ 
ಬಹಳಷ್ಟು ಕ್ಲೇತಗಳಲ್ಲಿ ಭವಿಷ್ಯದ ಉದ್ಯೋಗಗಳ ಕುರಿತು ಕಾಳಜಿ ಇದೆ. 
ಆದಾಗ್ಯೂ, ಐತಿಹಾಸಿಕ ತರಬೇತಿ ಎಂಬುದು ಲೋಲುಪತೆಯ ವಿಷಯವಲ್ಲ; 
ಅದು, ಹಲವಾರು ಉದ್ಯೋಗಗಳಿಗೆ ನೇರವಾಗಿ ಅನ್ವಯಿಸುವಂತಹುದು ಮತ್ತು 
ನಮ್ಮ ದುಡಿಯುವ ಜೀವನದಲ್ಲಿ ಸ್ಪಷ್ಟವಾಗಿ ಸಹಾಯಕ್ಕೆ ಬರುವಂತಹುದು. 


ಇತಿಹಾಸವನ್ನು ಏಕ ಅಧ್ಯಯನ ಮಾಡಬೇಕು? ಏಕೆಂದರೆ ಮೂಲತಃ 
ನಾವು ಮಾನವ ಅನುಭವದ ಪ್ರಯೋಗಾಲಯಕ್ಕೆ ಪ್ರವೇಶ ಪಡೆಯಬೇಕು. ನಾವು 
ಅದನ್ನು ಜೆನ್ನಾಗಿ ಕಲಿತದ್ದೇ ಆದರೆ, ಹಾಗೆಯೇ ಬಳಸಬಲ್ಲ ಚಿಂತನಾ 
ಅಬ್ಯಾಸಗಳನ್ನು ಮೈಗೂಡಿಸಿಕೊಂಡರೆ, ಅಲ್ಲದೆ ನಮ್ಮದೇ ಬದುಕುಗಳನ್ನು 
ಪ್ರಭಾವಿಸುವ ಶಕ್ತಿಗಳ ಕುರಿತು ಮೂಲಭೂತ ಮಾಯಿತಿಯನ್ನು 
ಪಡೆದುಕೊಂಡರೆ, ನಾವು ಸಂಬದ್ದವಾದ ಕೌಶಲಗಳು, ಮಾಯಿತಿಯುಕ್ತ ಪೌರತ್ವ, 
ವಿಮರ್ಶಾತ್ಮಕ ಚಿಂತನೆ, ಮತ್ತು ಸರಳ ಗ್ರಹಿಕೆಯ ಸಾಮರ್ಥ್ಯಗಳನ್ನು 
ಹೆಚ್ಚಿಸಿಕೊಳ್ಳುತ್ತೇವೆ. ಇತಿಹಾಸದ ಪ್ರಯೋಜನಗಳು ವಿಬಿನ್ನವಾದವು. 
ಇತಿಹಾಸದ ಅಧ್ಯಯನವು ಕಲವು ಅಕ್ಷರಶಃ 'ಮಾರಾಟಿಯೋಗ್ಯವಾದ' 
ಕೌಶಲಗಳನ್ನು ಬೆಳೆಸಿಕೊಳ್ಳಲು ಸಹಾಯಮಾಡಬಲ್ಲದು. ಆದರೆ ಇತಿಹಾಸದ 
ಅಧ್ಯಯನವನ್ನು ಉಪಯುಕ್ತತೆಯ ದೃಷ್ಟಿಕೋನದಿಂದ 
ಸೀಮಿತಗೊಳಿಸಬಾರದು. ಸದ್ಯದ ಪರಿಸರದಲ್ಲಿ ಬದಲಾವಣೆಗಳು ಮತ್ತು 
ಸಂಬಂಧಗಳನ್ನು ಕುರಿತ ವೈಯಕಿಕ ನೆನಪುಗಳಿಗೆ ಸೀಮಿತವಾಗಿರುವ ಆದರೆ 
ಬಾಲ್ಯಾವಸ್ಥೆಯಿಂದಾಚಿಗೆ ಕ್ರಿಯಾಶೀಲವಾಗಿರುವ ಇತಿಹಾಸವು ಅವಶ್ಯಕ. 
ಇನ್ನೂ ಕಲವು ಇತಿಹಾಸವು ಸೌಂದರ್ಯ, ಹೊಸ ಅನ್ನೇಷಣೆಯ ಆನಂದ, 
ಅಥವಾ ಬೌದ್ಧಿಕ ಸವಾಲುಗಳನ್ನು ಒಳಗೊಂಡ ಮೈಯಕಿಕ 
ಅಭಿರುಚಿಯದ್ದ್ಮಾಗಿರುತದೆ. ಅನಿವಾರ್ಯವಾದ ಕನಿಷ್ಠ ಮತ್ತು ಆಳವಾದ 
ಬದ್ದತೆಯ ನಡುವೆ ಇನ್ನೊಂದು ರೀತಿಯ ಇತಿಹಾಸವಿದೆ. ಇದು 
ತೆರೆದುಕೂಳ್ಳುತ್ತಿರುವ ಮಾನವನ ಗತಕಾಲವನ್ನು ಸಂಚಿತ ಕೌಶಲಗಳ ಮೂಲಕ 
ವ್ಯಾಖ್ಯಾನಿಸುವುದರಿಂದ ಜಗತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ 
ನಿಜವಾದ ತಿಳಿವಳಿಕ್‌ಾಯನ್ನು ಒದಗಿಸುತ್ತದೆ. 


Accessed at: https://www.historians.org/about-aha-and-membership/aha- 


historyand-archives/archives/why-study-history-(1998) on 17 April 201 


ಅಮುವಾದ: 


ಪರಿಶೀಲನೆ: 


Accessed at: https://www.historians.org/about-aha-and-membership/aha-history- 


and-archives/archives/why-study-history-(1998) on 17 April 2017 


